ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


16 


ಶ್ರೀ ಯು.ಬಿ.ವೆಂಕಟೇಶ್‌ 
(ನಾಮನಿರ್ದೇಶನ ಹೊಂದಿದವರು) 
24.09.2020 

ಮಾನ್ಯ ಮುಖ್ಯಮಂತ್ರಿರವರು 


ಕ್ರಮ 
ಅ) ಚೆಂಗಳೊರು ನಗರದಲ್ಲಿ ವಸತಿ ಉದ್ದೇಶಕ್ಕೆ | ಬೆಂಗಳೂರು ಅಭಿವೈದ್ಧಿ ಪ್ರಾಧಿಕಾರೆದೆ ' ವ್ಯಾಪ್ತಿಯಲ್ಲಿ 
ನಿರ್ಮಾಣಗೊಂಡ ಬಡಾವಣೆಗಳು | ನಿರ್ಮಾಣವಾಗಿರುವ ವಸತಿ ಬಡಾವಣೆಗಳು 
ವಸತಿಯೇತರ ಬಡಾವಣೆಗಳಾಗಿ | ಸಂಪೂರ್ಣವಾಗಿ ವಸತಿಯೇತರ ಬಡಾವಣೆಗಳಾಗಿ 
ಪರಿವರ್ತನೆಗೊಂಡಿರುವುದು ಸರ್ಕಾರದ | ಪರಿವರ್ತನೆಗೊಂಡಿರುವುದಿಲ್ಲ. RMP-2015 ರ ವಲಯ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಆ | ನಿಯಮಾವಳಿಯಲ್ಲಿ ರಿಂಗ್‌-1 ಮತ್ತು ರಿಂಗ್‌-2 ರಲ್ಲಿ 
ಬಡಾವಣೆಗಳು ಯಾವುವು? ವಸತಿ (ಮುಖ್ಯ) ಹಾಗೂ ವಸತಿ (ಮಿಶ್ರು ವಲಯಗಳಲ್ಲಿ 
ರಸ್ತೆ ಅಗಲ 40* ಗಿಂತ ಹೆಚ್ಚಿದ್ದಲ್ಲಿ ಕಟ್ಟಡದ ವಿಸ್ತೀರ್ಣದಲ್ಲಿ 
ಶೇ.20 ಅಥವಾ 50 ಚ.ಮೀ ಯಾವುದೂ ಹೆಚ್ಚು 
ಇದೆಯೋ ಅದನ್ನು ಬಳಸಲು ಅವಕಾಶ ಕಲ್ಪಿಸಲಾಗಿತ್ತು 
ಅದರಂತೆ ವಸತಿ ಬಡಾವಣೆಯಲ್ಲಿನ ಕೆಲವು ನಿವೇಶನಗಳಲ್ಲಿ 
ವಸತಿಯೇತರ ಕಟ್ಟಡಗಳು ನಿಯಮದಂತೆ ಬಂದಿರುವುದು 
ಗಮನಕ್ಕೆ ಬಂದಿರುತ್ತದೆ. ಇಂತಹ ವಸತಿಯೇತರ 
ಕಟ್ಟಡಗಳನ್ನು ನಿಯಂತ್ರಿಸುವ ಸಂಬಂಧ ಸರ್ಕಾರದಿಂದ 
ದಿನಾಂಕ.20.03.2015 ರ ಅಧಿಸೂಚನೆಯಲ್ಲಿ ವಲಯ 
ನಿಯಮಾವಳಿಗೆ ತಿದ್ದುಪಡಿ ತಂದಿದ್ದು, ಅದರಂತೆ ರಸ್ತೆಯ 
ಅಗಲ 40* ಗಳಿಗಿಂತ ಹೆಚ್ಚಿದ್ದಲ್ಲಿ ಕಟ್ಟಡ ವಿಸೀರ್ಣದಲ್ಲಿ 
ಶೇ.20 ಅಥವಾ 50 ಚ.ಮೀ. ಯಾವುದು ಕಡಿಮೆ 
ಇದೆಯೋ ಅದನ್ನು ಬಳಸಲು ಅವಕಾಶ ಕಲ್ಪಿಸಿದೆ. 
ಇದರಿಂದ ವಸತಿ ವಲಯದಲ್ಲಿ ವಸತಿಯೇತರ 
ಚಟುವಟಿಕೆಗಳು ನಿಯಂತ್ರಣಗೊಳ್ಳುತ್ತವೆ. 
ಈ ಈ ರೀತಿ ವಸತಿಯಿಂದ ವಸೆತಿಯೇತರಕ್ಕೆ 
ಪರಿವರ್ತನೆಗೊಂಡ ಸಂದರ್ಭದಲ್ಲಿ 
ಸರ್ಕಾರಕ್ಕೆ ಪಾವತಿಸಬೇಕಾದ ತೆರಿಗೆಯನ್ನು 
ವಂಚಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಪ್ರಕರಣಗಳ ಅನ್ವಯಿಸುವುದಿಲ್ಲ. 
ಸಂಖ್ಯೆ ಎಷ್ಟು; 
ಇ) | ಇದೆರಿಂದ ಸರ್ಕಾರದ ಬೊಕ್ಕಸಕ್ಕೆ ಆಗಿರುವ 
ಹಾನಿ ಎಷ್ಟು ಮತ್ತು ಸರ್ಕಾರ ಕೈಗೊಂಡ 
ಕ್ರಮಗಳೇನು? 
ನಅಇ 25 ಬೆಂಆಸೇ 2020 LN. 
(ಬಿ.ಎಸ್‌. ಯಡಿಯೂರಪ್ಪ) 


ಮುಖ್ಯಮಂತ್ರಿಗಳು 


್‌್‌ 


